ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ'ಪ್ರ್‌ ಸಂಖ್ಯೆ "T1281 (453) 
ಸೆದೆಸ್ಕರ' ಹೆಸರು ಶ್ರೀ ಎಸ್‌ ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
ಉತ್ತರಿಸುವ ದಿನಾಂಕ 17-03-2021 


ಪತ್ತಕಸವವರು 


ಹಿಂದೊ"ಧಾರ್ನುಕ ಮತ್ತಾ ಧರ್ಮಾದಾಯ'ದತ್ತಿ 
ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಪ್ರಶ್ನೆ 


ಉತ್ತರ 


ಅ) 


ಚಾಮರಾಜನಗರದ 
ಪ್ರಸಿದ್ಧವಾದ ಚಾಮರಾಜೇಶ್ನರಿ 
ದೇವಾಲಯದ ಜೀರ್ಣೋದ್ಧಾರ 
ಕಾಮಗಾರಿಗಳಿಗೆ ಬಿಡುಗಡೆ ಆಗಿರುವ 
ಹಣ ಎಷ್ಟು ಯಾವ ಯಾವ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ; 
ದೇವಾಲಯದ ಒಳಾಂಗಣ. ಚಿಕ್ಕ 
ಗುಡಿಗಳು, ವಿಗ್ರಹಗಳು, 
ಸುತ್ತಗೋಪುರದ ಗಾರೆ ಶಿಲ್ಪಗಳು 
ಇವುಗಳ ಜೀರ್ಣೋದ್ಧಾರ ಮತ್ತು 
ಸಂರಕ್ಷಣೆಗೆ ಕ್ರಮ 
ತೆಗೆದುಕೊಳ್ಳಲಾಗಿದೆಯೇ? 


ಇತಿಹಾಸ 


ಚಾಮರಾಜನಗರದ ಇತಿಹಾಸ 
ಚಾಮರಾಜೇಶ್ವರಿ ದೇವಾಲಯದ 
ಕಾಮಗಾರಿಗೆ 2016-17ನೇ ಸಾಲಿನಲ್ಲಿ 
ಸಂಗಹಾಲಯಗಳು ಮತ್ತು ಪರಂಪರೆ 
ರೂ210.00ಲಕ್ಷಗಳ ಅನುದಾನ ಮಂಜೂರಾಗಿದ್ದು, 
ಪೂರ್ಣವಾಗಿ ದೇವಸ್ಥಾನದ ಜೀರ್ಣೋದ್ಧಾರ 
ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಈ ಹಿಂದೆ ಹಾಕಲಾಗಿದ್ದ 
ಸುಣ್ಣದ ಲೇಪವನ್ನು ಮೂಲ ರೂಪಕ್ಕೆ ತರಲಾಗಿರುತ್ತದೆ. 


ಪ್ರಸಿದ್ಧವಾದ 
ಜೀರ್ಣೋದ್ಧಾ ರ 
ಪುರಾತತ್ವ, 
ಇಲಾಖೆಯಿಂದ 


ದೇವಸ್ಥಾನದ ರಾಜಗೋಪುರ ಹಾಗೂ ಸುತ್ತಮುತ್ತಲಿನ 
96 ಪ್ರಭಾವಳಿಗಳನ್ನು ಸೇರಿ ವಿಮಾನ ಗೋಪುರಗಳನ್ನು 
ಪೂರ್ಣ ಪ್ರಮಾಣದಲ್ಲಿ ದುರಸ್ಸಿಗೊಳಿಸಿ 
ಅಭಿವೃದ್ಧಿಗೊಳಿಸಲಾಗಿದೆ. 


‘le 


ಕಾರ್ಯವು ಯಾವ ಹಂತದಲ್ಲಿದೆ; 
| ಯಾವಾಗ ನೂತನ ರಥ 
ನಿರ್ಮಾಣವಾಗುತ್ತದೆ; ರಥ ನಿಲ್ಲಿಸುವ 
ರಥದ ಮನೆಯನ್ನು 
ನವೀಕರಿಸಲಾಗುವುದೇ? 


ಚಾಮರಾಜೇಶ್ವರ ರಥದ ನರ್ಮಾನ 


ಚಾಮರಾಜೇಶ್ವರ ರಥದೆ ನಿರ್ಮಾಣ``ಒಟ್ಟು-14 `ಅಡಿ 
ರಥದ 26 ಫ್ರೇಮ್‌ಗಳಿದ್ದು, ಅದರ ನಿರ್ಮಾಣ ಕಾಮಗಾರಿಗಳು 


ಪೂರ್ಣಗೊಂಡಿರುತ್ತವೆ. ಪುರಾಣದಲ್ಲಿ ಬರುವ 
ದೇವಾನುದೇವತೆಗಳ: ವಿಗ್ರಹಗಳ ಕೆತ್ತನೆ. ಕಾಮಗಾರಿ 
ಪ್ರಗತಿಯಲ್ಲಿದ್ದು, ಮೇ-2021ರ ಕೊನೆ ವಾರದಲ್ಲಿ 
ಪೂರ್ಣಗೊಳಿಸಲಾಗುವುದು ಹಾಗೂ ಜೂನ್‌-2021ರ 


ಮಾಸದಲ್ಲಿ ಲೋಕಾರ್ಪಣೆಗೊಳಿಸಲಾಗುವುದು. 


ರಥ ನಿಲ್ಲಿಸುವ ರಥದ ಮನೆಯನ್ನು ರೂ.20.00ಲಕ್ಷ 
ಅಂದಾಜು ಮೊತ್ತದ ಕಾಮಗಾರಿಯ ಅಂದಾಜಿಗೆ ತಾಂತ್ರಿಕ |: 
ಅನುಮೋದನೆ ದೊರೆತಿದ್ದು, ಟೆಂಡರ್‌ ಪ್ರಕ್ರಿಯೆ ಹಂತದಲ್ಲಿದೆ. 
ಟೆಂಡರ್‌ ಪ್ರಕ್ರಿಯೆ ಮುಗಿದ ನಂತರ ರಥದ ಮನೆಯನ್ನು 
ನವೀಕರಿಸಲಾಗುವುದು.. 


ಸಂಖ್ಯೆ: ಕಂಇ 74 ಮುಸಪ್ರ 2021 


(ಕೋಟ್ಯಾ-ಶ್ರೌಭವಾಸ ಪೂಜಾರಿ) 
ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ 
ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


